ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 26ನೇ ಜುಲೈ, 2019 


ರಾಜ್ಯದ ಮತ್ತು ಬೀದರ್‌ ಜಿಲ್ಲೆಯಲ್ಲಿರುವ ವಕ್ಸ್‌ ಆಸ್ತಿಯ ಬಗ್ಗೆ 
ಶ್ರೀ ಅರವಿಂದ ಕುಮಾರ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 


646 (729) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳು, ಅಲ್ಲಸಂಖ್ಯಾತರ ಕಲ್ಯಾಣ 
ಹಾಗೂ ವಕ್ಸ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೀದರ್‌ ಜಿಲ್ಲೆಯಲ್ಲಿ ವಕ್ಸ್‌ ಮಂಡಳಿಯು ತನ್ನ ಎಷ್ಟು ಎಕರೆ ಭೂಮಿ ಆಸ್ತಿಯನ್ನು ರಕ್ಷಣೆ ಮಾಡಲಾಗಿದೆ ಮತ್ತು ರಾಜ್ಯದಲ್ಲಿ ಎಷ್ಟು 
ಎಕರೆ ಭೂಮಿ ವಕ್ಸ್‌ ಆಸ್ತಿಯಾಗಿದೆ ; (ಬೀದರ್‌ ಜಿಲ್ಲೆಯನ್ನೊಳಗೊಂಡಂತೆ ರಾಜ್ಯಾದ್ಯಂತ ಮಾಹಿತಿ ನೀಡುವುದು) 


(ಆ) ವಕ್ಸ್‌ ಆಸ್ತಿ ಒತ್ತುವರಿ ಮಾಡಿದವರ ಮೇಲೆ ಎಷ್ಟು ದೂರುಗಳು ದಾಖಲಾಗಿವೆ ? (ಸಂಪೂರ್ಣ ಮಾಹಿತಿ ನೀಡುವುದು) 


